ಗ್ರಾ ಕರ್ನಾಟಿಕ ಪಿಧಾಸ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 884970 
ಸದಸ್ಯರೆ ಹೆಸರು ಶ್ರೀ ಎಸ್‌.ಸಾಗಲಾಃ:ಜ್‌ (ಸ೦ಹೇಶ್‌ ಮಾಗೆರಾ*ಜ್‌) 
(ಸೈಫೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸುವ ದಿನಾಲಕೆ 20.09.2021 | | : 
F - ಮಾನ್ಯ ಅರಣ್ಯ, ಆಹಾರ ಮತ್ತು ನಾಗರಿಕ ಸರಬರಾಜು 
ಉತ್ತರಿಸುವವರು . :  ಹಾಗೂಗ್ರಾಹಳರ ವ್ಯವಹಾರಗಳ ಸಚಿವರು ' 
| ಪ್ರಶ್ನೆ ಉತ್ತರ oo, 
ಅ) [ಕಳೆದ ಒಂದು ವರ್ಷದಲ್ಲಿ (ಜನವರಿ | ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಜನವರಿ 2020 
2020 ರಿಂದ ಇಲ್ಲಿಯವರೆಗೆ | ರಿಂದ ಇಲ್ಲಿಯವರೆಗೆ ಅರಣ್ಯ ಪ್ರದೇಶದಲ್ಲಿ ನಡೆದಿರುವ 
ಮೈಸೂರು. ಮತ್ತು ಚಾಮರಾಜನೆಗರ | ಕಳ್ಳಬೇಟೆ ಪುಕೆರಣ ಹಾಗೂ: ಪನ್ಯಪ್ರಾಣಿ' ಹತ್ಯೆಯಾಗಿರುವ 
ಜಿಲ್ಲೆಯಲ್ಲಿ ನಾಗರಹೊಳೆ, ಬಿಳಿಗಿರಿ | ಪ್ರಕರಣಗಳ ವಿಪರ ಈಕೆಳಕಂಡಂತಿಡ:- 
ರಂಗನಬೆಟ್ಟ, " ' ಮಲ್ಪೆಮಹದೇಶ್ಕರ | ಚಾಮರಾಜನಗರ 
ಬೆಟ್ಟ ಮೊದಲಾದ ಅಭಯಾರಣ್ಯ | ne _ 
ಹಾಗೂ ಕಾಡುಗಳಲ್ಲಿ ಸಡವಿರುವ[[%| ಬೂ | ಕಸಬೇಟ | ವನಖಾಣ | ಬಲನಲಾಗಲುನೆ 
ಕಳ್ಳಬೇಟೆ ಪ್ರಕರಣಗಳ ಸಂಖ್ಯೆ ಎಷ್ಟು; || ಸಂ ಪುಕರಣಗಳು | ಹತ್ಯೆ ಸಂಖ್ಯೆ 
ಈ ಕಳ್ಳಬೇಟೆ ಪ್ರಕರಣಗಳಲ್ಲಿ || 1 | ಬಿಆರ್‌ಟಿ 28 15 1 
ಹತ್ಯೆಯಾದ. ಜಾನುವಾರುಗಳ ಸಂಖ್ಯೆ |[ 2 | ಎರಅಂಹಿಸ | 2 15 35 
ಎಷ್ಟು, ಸದರಿ ಪ್ರಕರಣಗಳಲ್ಲಿ || 3 | ಕಾನರಿನನಲ 1 ಚ 2 #೫ 
ಅಪರಾಧಿಗಳನ್ನು ಬಂಧಿಸಿ Uh] 8 | Os 75 
ಮೊಕದ್ದಮೆ ಹೂಡಲಾಗಿದೆಯಕ ' ಸೂರು 
ಕಳ್ನಬೇಟಿ ವನ್ಯಪ್ರಾಣಿ ಬಂಧಿಸೆಲಾಗಿರುವೆ 
ಪ್ರಕರಣಗಳು 3 ಅಪರಾಧಿಗಳ 
12 
12 
23 
47 
ಆ) ್‌: ಒಂದು ವರ್ಷದಲ್ಲಿ (ಜನವರಿ | ಮೈಸೊರು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ 
2020 ರಿಂದ ಇಲ್ಲಿಯವರೆಗೆ | ಕಾಡಾನೆಗಳು ಮೃತಪಟ್ಟಿರುವ ಪ್ರಕರಣಗಳು ಇರುವುದಿಲ್ಲ. 
ಮೈಸೂರು ಮತ್ತು ಚಾಮರಾಜನಗರ | . 
ಜಿಲ್ಲೆಯ ಅರಣ್ಯಗಳಲ್ಲಿ ಮೃತ | ಚಾಮರಾಜನಗರ ಜಿಲ್ಲಾ ವ್ಯಾಷ್ತಿಯಲ್ಲಿ ಕಳೆದ ಒಂದು. 
"| ಪಟ್ಟಿರುವ ಆನೆಗಳ ಸಂಖ್ಯೆ ಎಷ್ಟು; ವರ್ಷದಲ್ಲಿ ಕಾಡಾನೆಗಳು ಮೃತಪಟ್ಟಿರುವ ಪ್ರಕರಣಗಳ ವಿವರ 
ಇವುಗಳಲ್ಲಿ ಎಷ್ಟು ಸಹಜವಾಗಿ | ಈ ಕೆಳಕಂಡಂತಿದೆ:- 
ಮೃತಪಟ್ಟಿವೆ: ಎಷ್ಟು ವಿದ್ಯುತ್‌ 
ಸಂಪರ್ಕ ಕಲ್ಪಿಸಿದ ತಂತಿಬೇಲಿ | ಕ - ವಿಭಾಗ ಸಹಜವಾಗಿ | ವಿದ್ದುಷ್ನುರ್ವ | ಕಳಬೇಟಿ 
ಗಳಿಂದ ಮೃತಪಟ್ಟಿವೆ: ಎಷ್ಟು ea 
ಕಳ್ಳಬೇಟಿಯಿಲದ ಮೃತಪಟ್ಟಿವೆ: 1 0 | - 
2 ಐಂ.ಎಂ೦.ಹಿಲ್ಸ್‌ 20 2 2 
3 | ಕಾವೇರಿ ವಜೀ. 45 1. - 
“ಒಟ್ಟು 36 3 


2 


ಬ 


ಸಂ. ಪ್ರಶ್ನೆ 


| ಉತ್ತರ 


SO 
ಇ) | ಆನೆಗಳು ರೈತಾಪಿ ಜನರ ಜಮೀನುಗಳ 
ಮೇಲೆ ದಾಳಿ ಹಾಡಿ ಬೆಳೆ ನಾಶ 


ಕಳೆದ ಮೂರು ವರ್ಷದಿಂದ ಈಚೆಗೆ ಈ 
ಕಾಡಿನ ಆನೆಗಳ ಮೇಬಿಗೋಸ್ಕರೆ ಕಾಡಿನಲ್ಲಿ 
ಗೊನೆ ಬಿಡದ ಬಾಳೆಗಿಡ, ಬಿದಿರು, ಜೊಂಡು, 
ಸೊಪ್ಪು ನೀಡುವ ಮರಗಿಡಗಳನ್ನು ನೆಟ್ಟು 


ಬೆಳೆಸಲಾಗುತ್ತಿದೆಯೇ(; ಯಾವ 
ಪ್ರಮಾಣದಲ್ಲಿ ನಟ್ಟು ಬೆಳಸಲಾಗುತ್ತಿದೆ? 


1 (ವಿಪರ ಒದಗಿಸುವುದು) 


[EE 


-ಮಾಡದಂತೆ-ಕೈಗೊಂಡಿರುವ- ಕ್ರಮಗಳೇನು. 


14. ಉಪಯೋಗಿತ ರೈಲ್ವೆ ಹಳಿಗಳನ್ನುಉಯಪಯೋಗಿಸಿ 


6. ಹಟಾ? 


17. ಅರಣ್ಯದೊಳಗೆ ಅಟ್ಟಣಿಗೆಗಳ ನಿರ್ಮಾಣ. 


ಆನೆಗಳು ರೈತಾಪಿ ಜನರ ಜಮೀನುಗಳ ಮೇಲೆ 'ದಾಳಿ 


ಮಾಡಿ ಬೆಳೆನಾಶ ಮಾಡದಂತೆ ಇಲಾಖೆಯು ಈ 
ಕೆಳಕಂಡ ಪ್ರಮಗಳನ್ನು ಸೈಗೊಂಡಿರುತ್ತದೆ. ' 


1. ಕಾಡಾನೆಗಳನ್ನು ನಿಯಂತ್ರಿಸಲು ತಲಾ 4 ಜಸರ 
ತಂಡದಂತೆ ಕಾಡಾಸೆಗಳನ್ನು ಹಿಮ್ಮೆಟ್ಟಿಸುವ 
ತಂಡಗಳು, ಸಿಪುಕಾರ್ಯಪಡೆ ' ತಂಡಗಳನ್ನು 
ರಚಿಸಿ ಕಾಡಾನೆಗಳು ನಾಡಿಗೆ ಬಾರದಂತೆ ಕಾಡಿಗೆ 
ಹಿಮ್ಮಟ್ಟಿಸುವ ಕಾರ್ಯಕೈಗೊಳಲಾಗುತಿದೆ. 


2. ಅನೆ ನಿರೋಢಕ ಕಂದಕ ನಿರ್ಮಾಣ. 


3. 50% ಸಹಾಯಧನ 'ಸಬ್ಸಿಡರಿ) 
ಸೊಳಿಲಾರ್‌ ತಂತಿ ಬೇಲಿ ನಿರ್ಮಾಣ. 


ಆಭಾರಿತ 


ರೈಲ್ಕೆ ಬ್ಯಾರಿಕೇಡ್‌ ನಿರ್ಮಾಣ: 
5, ಉಪೆದ್ರವಕಾರಿ ಪುಂಡಾನೆಗಳನ್ನು ಸೆರೆಹಿಡಿದು 
'  ಸ್ನಳಾಂತರಿಸುವ ಕಾರ್ಯ. ' 
ಖರೀದಿಸಿ 
ಮಾಡಿರುವುದು. 


ರೈತರಿಗೆ ಹಂಚಿಕೆ 


8. ವೀಫ್ಷಹಾ ಗೋಪುರಗಳ ನಿರ್ಮಾಣ. 


! 1, ಮಿನಪ-ಪನ್ಯಪ್ರಾಣಿಗಳ 


೩ ವೀಫಣಾ ರೇಖೆಗಳ ನಿರ್ವಹಣೆ 

ಸಂಘರ್ಷ 
ವಿಯಂತ್ರಣದ ಬಗ್ಗೆ ರೈತರಿಗೆ ಸಾರ್ವಜನಿಕರಿಗೆ 
ಅರಿವು, ಮೂಡಿಸುವ ಬಗ್ಗೆ ತರಬೇತಿ ಇತ್ಯಾದಿ 
ಕಾರ್ಯಕ್ರಮಗಳನ್ನು ಹಮಿಹೊಳ್ಳಲಾಗಿರುತ್ತದೆ. 


ಮುಂಡುಪದೆಡು, ಅರಣ್ಯ ಪ್ರದೇಶದಲ್ಲಿ 
'ಹುಲ್ಲುಗಾವಲು- ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲಿನಿಂದ ಹೊಸೆ 
ಯೋಜಸೆಯನ್ನು ಅನುಷ್ಮಾನಗೊಳಿಸಲಾಗುತ್ತಿದೆ. ಈ 
ಯೋಜನೆಯಡಿ ಅರಣ್ಯ ಪ್ರದೇಶಗಳಲ್ಲಿ ದಟ್ಟವಾಗಿ 
ಬೆಳದ ಲಂಟಾನ.' ಮತ್ತು ಯುಪಟೋರಿಯಂ 
ಕಳೆಗಳನ್ನು ಹಂತಹಂತವಾಗಿ ಕಿತ್ತು ಸ್ವಚ್ಛಗೊಳಿಸಿ 
ಅರಣ್ಯಕ್ಕೆ ಪೂರಕವಾದ ಹಾಗೂ ವನ್ಯಪ್ರಾಣಿಗಳಿಗೆ 
ಅರಣ್ಯದಲ್ಲಿ ಮೇವಿನ. ಕೊರತೆ. ನೀಗಿಸಲು ಹುಲ್ಲು 
ಬೆಳೆಯಲು ಅವಕಾಶ ಮಾಡಲಾಗಿದೆ. 


"ಸ೦ಖ್ಯೆ: ಅಪಜೀ 186 ಎಫ್‌ಡಬ್ಲ್ಯೂವಲ್‌ 2021 


A 
ಉಮ್‌ 
ಅರಣ್ಯ; ಆಹಾದ; ಸರಬರಾಜು ಮತ್ತು 
ಗ್ರಾಹಕರೆ ವ್ಯಪಹಾರಗಳ ಸಚಿವರು 


